ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


1102 
ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ 


(ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸುವ 'ದಿನಾಂಕ 
ಉತ್ತರಿಸುವ ಸಚಿವರು 


22.12.2021 
ಕಂದಾಯ ಸಚಿವರು 


— 


ಸಂಖ್ಯೆ ಪ್ರಶ್ನೆ ಉತ್ತರ 
(ಅ) | ಕೊಡಗು ಜಿಲ್ಲೆಯಲ್ಲಿ ಸರ್ಕಾರಿ ಜಾಗ ದಾ 
ಮಾಜಿ ಸೈನಿಕರು ಸಲ್ಲಿಸಿರುವ ಹಲವು ಅರ್ಜಿಗಳು ದೀರ್ಪು ಘಮ 


ಕಾಲದಿಂದ ಬಾಕಿ ಇರುವುದು ಸರ್ಕಾರದ ಗಮನಕ್ಕೆ 


ಬಂದಿದೆಯೇ; 
F (ಆ) | ಬಂದಿದ್ದಲ್ಲಿ, 


ಅರ್ಜಿಗಳು ವಿಲೇವಾರಿಗೆ ಬಾಕಿ ಉಳಿದಿವೆ; 


ಕಾರಣಗಳೇನು; 
ನೀಡುವುದು) 
ಯಾವ ಕಾಲಮಿತಿಯೊಳಗೆ ದೀರು ಕಾಲದಿಂದ ಬಾಕಿ 
ಉಳಿದಿರುವ ಈ ಎಲ್ಲಾ ಅರ್ಜಿಗಳನ್ನು ವಿಲೇವಾರಿ ಮಾಡಿ, 
ದೇಶ ಸೇವೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ 
ಮಾಜಿ ಸೈನಿಕರಿಗೆ ನ್ಯಾಯ ಒದಗಿಸಿಕೊಡಲಾಗುವುದು; 


(ಪುಕರಣವಾರು ವಿವರಗಳನ್ನು 


(ಈ) 


ಇದುವರೆಗೂ ಸಲ್ಲಿಕೆಯಾದ ಎಷ್ಟು 


565 ಅರ್ಜಿಗಳು ವಿಲೇವಾರಿಗೆ ಬಾಕಿ ಉಳಿದಿರುತ್ತವೆ. 


(ಇ) ಸದರಿ ಅರ್ಜಿಗಳು ದೀರ್ಪ ಕಾಲದಿಂದ ಬಾಕಿ ಉಳಿದಿರಲು | ಅರ್ಜಿದಾರರು ಮಂಜೂರು ಮಾಡುವಂತೆ ಕೋರಿರುವ ಜಮೀನು ಭೂ 


ಲಭ್ಯತಾ ಪಟ್ಟಿಯಲ್ಲಿ ಲಭ್ಯವಿಲ್ಲದಿರುವುದರಿಂದ ಸದರಿ ಅರ್ಜಿಗಳು 
ಬಾಕಿ ಉಳಿದಿರುತ್ತವೆ. 


ಭೂ ಲಭ್ಯತಾ ಪಟ್ಟಿಯನ್ವಯ ಜಮೀನು ಲಭ್ಯವಿಲ್ಲದಿದ್ದಲ್ಲಿ 
ಜಮೀನಿಗೆ ಬದಲಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ 2400 ಚದರ ಅಡಿ 
ಅಳತೆಯ ನಿವೇಶವನ್ನು ಅಥವಾ ನಗರ ಪ್ರದೇಶಗಳಲ್ಲಿ 1200 
ಚದರ ಅಡಿ ಅಳತೆಯ ನಿವೇಶನವನ್ನು ಮಂಜೂರು ಮಾಡಲು 
ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಲ್ಲಿ ಅವಕಾಶ ಕಲ್ಪಿಸಿ, 
ದಿನಾಂಕ:27.10.2021 ರಂದು ಅಧಿಸೂಚನೆ ಹೊರಡಿಸಲಾಗಿದೆ. 
ಅದರಂತೆ ಬಾಕಿ ಉಳಿದಿರುವ ಅರ್ಜಿಗಳನ್ನು ನಿಯಮಾನುಸಾರ 
ವಿಲೇಗೊಳಿಸಲು ಕ್ರಮವಹಿಸಲಾಗುತ್ತಿದೆ. 


1 


(ಉ) |G 3 ವರ್ಷಗಳಲ್ಲಿ, ಸರ್ಕಾರಿ ಜಾಗ ಮಂಜೂರಾತಿ 
ಕೋಡಿರುವ ಎಷ್ಟು ಜನ ಮಾಜಿ ಸೈನಿಕರಿಗೆ ಇದುವರೆಗೆ 
ಸರ್ಕಾರಿ ಜಾಗವನ್ನು ಮಂಜೂರು ಮಾಡಲಾಗಿದೆ? 


(ಕಡತ ಸಂಖ್ಯೆ:ಕಂಇ 22 ಎಲ್‌ ಜಿಓ 2021) 


ಕಳೆದ ಮೂರು ವರ್ಷಗಳಲ್ಲಿ ಒಬ್ಬ ಮಾಜಿ ಸೈನಿಕರಿಗೆ ಸರ್ಕಾರಿ 
ಜಮೀನು ಮಂಜೂರು ಮಾಡಲಾಗಿದೆ. 


Pippo 
(ಆರ್‌.ಅಶೋಕ) 


ಕಂದಾಯ ಸಚಿವರು 


